ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


2. ಸದಸ್ಯರ ಹೆಸರು 


603+604 
ಶ್ರೀ ಎನ್‌. ರವಿಕುಮಾರ್‌ 
(ವಿಧಾನಸಭೆಯಿಂದ ಚುನಾಯಿತರಾದವರು) 


3. ಉತ್ತರಿಸುವ ದಿನಾಂಕ 04-03-2021 
4. ಉತ್ತರಿಸುವವರು ಮುಖ್ಯಮಂತ್ರಿಗಳು 
ಕ್ರಸ i ಪ್ರಶ್ನೆ ಉತ್ತರ 
ಆ[ಬಂಗಳೂರು `'ದ್ಹಾಣ ತಾಲ್ಲೂಕು, ನರಗನಾರು ಪಾರ್ವ ತಾಲ್ಲೂಹು ಕಆರ್‌ಪಾರಂ 
ಕೃಷ್ಣರಾಜ ಪುರ ಹೋಬಳಿ, | ಹೋಬಳಿ ಕೆ.ಆರ್‌.ಪುರಂ ಗ್ರಾಮದ ಸರ್ವೆ ಪ್ರಕಾರ ಸರ್ವೆ 
ಕೃಷ್ಣರಾಜಪುರ ಗ್ರಾಮದ ಸರ್ವೆ ನಂ.58 ರಲ್ಲಿ ಇರುವ ಸರ್ಕಾರಿ ಕೆರೆಯ ಒಟ್ಟು ವಿಸ್ಲೀರ್ಣ 18 
ಸಂಖ್ಯೆ 58ರ ಸರ್ಕಾರಿ ಕೆರೆಯ ಎಕರೆ 32 ಗುಂಟೆ. ಇದ್ದು, 1991 ಕ್ಕೆ ಮುಂಚಿತವಾಗಿಯೂ ಸಹಾ 
ಪ್ರಸ್ತುತ ವಿಸ್ಟೀರ್ಣವೆಷ್ಟು? 1991ಕ್ಕಿಂತ ಈ ಕೆರೆಯ ಒಟ್ಟು ವಿಸೀರ್ಣ . 18 . ಎಕರೆ: ' 32 
ಮುಂಚೆ ಇದ್ದ ಕೆರೆಯ | ಗುಂಟೆಯಾಗಿರುತ್ತದೆ. ಸದರಿ ಕೆರೆಯ ಪ್ರಸ್ತುತ ಪಹಣಿಯನ್ನು 
ವಿಸ್ಟೀರ್ಣವೆಷ್ಟು ಈ ಕೆರೆಯು ಯಾವ | ಪರಿಶೀಲಿಸಲಾಗಿ, ಕಾಲಂ ನಂ೨ ರಲ್ಲಿ ಅರಣ್ಯ ಎಂದು 
ಇಲಾಖೆಯ ಅಧೀನಕ್ಕೆ ಬರುತ್ತದೆ; ನಮೂದಾಗಿರುತ್ತದೆ ಹಾಗೂ ತಹಸೀಲ್ದಾರ್‌ ರವರ ವರದಿಯಂತೆ 
ಪ್ರಸ್ತುತ ಕೆರೆಗೆ ಬಿಬಿಎಂಪಿಯ ಕೆರೆಗಳ 'ವಿಭಾಗದಿಂದ ತಂತಿ 
ಬೇಲಿ ನಿರ್ಮಿಸಲಾಗಿರುತ್ತದೆ. 
ಪ್ರಸ್ತುತ ಕೆರೆಯನ್ನು ಸರ್ಕಾರದ ಆದೇಶ ಸಂಖ್ಯೆ ನಅಇ 
39 ಬೆಂಆಸೇ 2019 ದಿನಾಂಕ: 11-12-2019 ರ ಆದೇಶದಲ್ಲಿ 
ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ಬೃಹತ್‌ ಬೆಂಗಳೂರು 
ಮಹಾನಗರ ಪಾಲಿಕೆಗೆ ನಿರ್ವಹಣೆ ಮತ್ತು ಅಭಿವೃದ್ಧಿಗಾಗಿ 
| ಹಸ್ತಾಂತರಿಸಲಾಗಿರುತ್ತದೆ. FN 
ಆ '1ಸದರಿ`ಸರ್ಕಾರಿ ಕೆರೆಯನ್ನು ಒತ್ತುವರಿ ಸದರಿ ಸರ್ಕಾರಿ ಕೆರೆಯ ಒತ್ತುವರಿಯನ್ನು 
ಮಾಡಿಕೊಂಡಿರುವುದು. ಸರ್ಕಾರದ | ಮಾಡಿಕೊಂಡಿರುವುದು ಸರ್ಕಾರದ ಗಮನಕ್ಕೆ ಬಂದಿರುತ್ತದೆ. 
' | ಗಮನಕ್ಕೆ ಬಂದಿದೆಯೇ; ಹಾಗಿದ್ದಲ್ಲಿ, | ಮಾನ್ಯ ಸದನ ಸಮಿತಿಯ ಸೂಚೆನೆಯಂತೆ ಮತ್ತು ಆಯುಕ್ತರು, 
ಒತ್ತುವರಿಯಾದ ' ಜಾಗದ | ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ 
ವಿಸ್ತೀರ್ಣವೆಷ್ಟು? ಇಲಾಖೆ ರವರ ಆದೇಶದನ್ನಯ ತಯಾರಿಸಿರುವ ನಕ್ಷೆಯಂತೆ 


ಕೆ.ಆರ್‌. ಪುರ ಗ್ರಾಮದ ಸರ್ವೆ ನಂ. 58 ರಲ್ಲಿರುವ ಸರ್ಕಾರಿ 
ಕೆರೆಯ ಒಟ್ಟು ವಿಸ್ಲೀರ್ಣ 18 ಎಕರೆ 32 ಗುಂಟೆ ಇದ್ದು. ಈ 
ಪೈಕಿ 2-17.04 ಎಕರೆ ಪ್ರದೇಶವು ಖಾಸಗಿ ಒತ್ತುವರಿಯಾಗಿದ್ದು, 
ಸರ್ಕಾರಿ ಒತ್ತುವರಿ 0-16.08 ಗುಂಟೆಯಾಗಿರುತ್ತದೆ ಎಂದು 
ಜಿಲ್ಲಾಧಿಕಾರಿಗಳು, ಬೆಂಗಳೂರು. ನಗರ ಜಿಲ್ಲೆ ರವರು ವರದಿ 
ಮಾಡಿರುತ್ತಾರೆ. % 


ಲ್‌ 


-2- 


ನ 7ಾವಾಯ ಇನಾಪಹ ಇವಾಗ ಜರಗನಾರು  ಪಾರ್ಷ ಲನ ಷ್ಟರಾಜವರ 
ಕೊಳಚೆ ನಿರ್ಮೂಲನಾ | ಹೋಬಳಿ, ಕೃಷ್ಣರಾಜಪುರ ಗ್ರಾಮದ ಸರ್ವೆ ನಂ. 58ರ ಕೆರೆ 
ಮಂಡಳಿಯವರು ಯಾವ ನಿಯಮದ | ಪ್ರದೇಶಕ್ಕೆ ಹೊಂದಿಕೊಂಡಿರುವ ಅದೇ . ಹೋಬಳಿಯ 
ಪ್ರಕಾರ ಸ್ವಾಧೀನ ಪತ್ರವನ್ನು | ದೇವಸಂದ್ರ ಗ್ರಾಮದ ಸರ್ವೆ ನಂ.. 44/, 44/2 ಮತ್ತು 44/3ರ 
ನೀಡಬಹುದು; ಇದನ್ನು ಯಾವ |ಪ್ರದೇಸವು ಅಧಿಸೂಚನೆ ಸಂಖ್ಯೆ: ಕೆಎಸ್‌ಎಸಿಆರ್‌/9/94-95, 
ಕಾನೂನಿನ ಅಡಿಯಲ್ಲಿ ಅಧಿಕೃತವೆಂದು | ದಿನಾಂಕ: 15-07-1996ರಲ್ಲಿ ಕರ್ನಾಟಕ ಕೊಳಚೆ (ಅಭಿವೃದ್ಧಿ 
ಪರಿಗಣಿಸಲಾಗಿದೊ | ಮತ್ತು ನಿರ್ಮೂಲನೆ) 1973ರ ಕಾಯ್ದೆ ಪ್ರಕಾರ ಕೊಳಚೆ 
ಪ್ರದೇಶವೆಂದು ಘೋಷಣೆಯಾಗಿರುತ್ತದೆ. ಮಂಡಳಿ ಕಾಯ್ದೆ 
ಕಲಂ 4(2)ರ ಪ್ರಕಾರ ಅಧಿಸೂಚಿತ ಪ್ರದೇಶದಲ್ಲಿ ಪರಿಚಯ 
ಪತ್ರ / ಸ್ಟಾಧೀನ ಪತ್ರ ನೀಡಲು ಅವಕಾಶವಿರುತ್ತದೆ. ಮಂಡಳಿ 
ಕಾಯ್ದೆ ಹಾಗೂ ತಿದ್ದುಪಡಿ ಆದೇಶ ಸಂಖ್ಯೇ ವಇ 102| 
ಎಸ್‌ಬಿಎಂ 2002, ದಿನಾಂಕ: 18-12-2004ರ ತಿದ್ದುಪಡಿ 
ಅಧಿಸೂಚನೆಯಂತೆ ಕೊಳಚೆ ನಿವಾಸಿಗಳಿಗೆ ಪರಿಚಯ ಪತ್ರ / 
ಸ್ವಾಧೀನ ಪತ್ರ ನೀಡಲಾಗಿದೆ.” ಮಂಡಳಿ ಕಾಯ್ದೆ ಪ್ರಕಾರ 
ಪರಿಚಯ ಪತ್ರ / ಸ್ವಾಧೀನ ಪತ್ರಗಳನ್ನು ಸದರಿ ಕೊಳಚೆ 
ನಿವಾಸಿಗಳು ವಾಸವಾಗಿರುವ ಬಗ್ಗ . ಗುರುತಿನ 


ಚೇಟಿಯಾಗಿರುತ್ತದೆ. 

ಈ [ನಿಯಮಬಾಹಿರವಾಗಿ `` ಕೊಳಚೆ ಮಂಡಳಿಯ ಕಾಯ್ದೆಯ ಪಾರ ಘೋಷಿತ `ಕೊಳೆಚೆ 
ನಿರ್ಮೂಲನಾ ಮಂಡಳಿಯ | ಪ್ರದೇಶಗಳ ನಿವಾಸಿಗಳಿಗೆ ಪರಿಚಯ ಪತ್ರ / ಸ್ಪಾಧೀನ ಪತ್ರ 
ಅಧಿಕಾರಿಗಳು . ತಮ್ಮದಲ್ಲದ | ವಿತರಿಸಲಾಗಿದೆ. 
ಇಲಾಖೆಯ ವ್ಯಾಪ್ತಿಗೆ ಬರದಿರುವ| ' 
ಜಾಗಕ್ಕೆ . ಸ್ವಾಧೀನ ಪತ್ರ 
ನೀಡಿರುವುದಾದರೆ - ಅಂತಹ 
ಅಧಿಕಾರಿಗಳ ಮೇಲೆ ಯಾವ ಕ್ರಮ 
ಕೈಗೊಳ್ಳಲಾಗಿದೆ; . ಕ್ರಿಮಿನಲ್‌ 
ಮೊಕದ್ದಮೆ ದಾಖಲಿಸಲಾಗಿದೆಯೇ; 
ಇಲ್ಲವಾದಲ್ಲಿ ಯಾವ 

| ಕಾಲಮಿತಿಯೊಳಗೆ ಪ್ರಕರಣ 
ದಾಖಲಿಸಲಾಗುವುದು? 
ಸಂಖ್ಯೆ: ನಅಇ 56 ಎಂಎನ್‌ವೈ 2021 (%) ಸಪ! ಮರತ 


(ಬಿ.ಎಸ್‌. ಯಡಿಯೂರಪು 
ಮುಖ್ಯಮಂತ್ರಿ 


